ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1466 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 


: 19.03.2020 
: ಜಲ ಸಂಪನ್ಮೂಲ ಸಚಿವರು 


3 | ಪ್ರಶ್ನೆಗಳು ಉತ್ತರಗಳು 

ಅ] ಆಲಮಟ್ಟಿ ಅಣೆಕಟ್ಟನ್ನು 334 - ಕೃಷ್ಣಾ ನ್ಯಾಯಾಧೀಕರಣ-2ರ ತಾರ್ಪನನ್ನಯ ಸ್‌ ಹಾನ್ಸ್‌ 
ಹೆಚ್ಚಿಸುವ ಯೋಜನೆ | ಯೋಜನೆ ಹಂತ-3ರ ಆಲಮಟ್ಟಿ ಜಲಾಶಯದ ನೀರಿನ 
ಸರ್ಕಾರಕ್ಕಿದೆಯೆ; ಸಂಗ್ರಹಣೆಯನ್ನು ಆರ್‌.ಎಲ್‌ 519.60 ಮೀ. ನಿಂದ ಆರ್‌.ಎಲ್‌ 

524.256 ಮೀ.ಗೆ (4.656 ಮೀ.) ಎತ್ತರಿಸುವುದಾಗಿರುತ್ತದೆ. 
ಆಲಮಟ್ಟಿ ಜಲಾಶಯದ ಸಂಗ್ರಹಣೆ ಮಟ್ಟ ಆರ್‌.ಎಲ್‌. 
rg Tan ಪಕ್‌ ಇನಾಷ್ಠ್‌ ಸವ 524.256 pres on ಸನಾ ಸ್ಯಾ 
ಕಾರ್ಯ ಯಾವ ಹಂತದಲಿದೆ, ಅಂತಿಮ ಐತೀರ್ಪು ಕೇಂದ್ರ ಸರ್ಕಾರದಿಂದ ಹೊರಡಿಸುವ 
ಈ ಅಧಿಸೂಚನೆಗೆ ಒಳಪಟ್ಟಿದ್ದು, ಐತೀರ್ಪು ಇನ್ನೂ 
| ಅಧಿಸೂಚನೆಗೊಂಡಿರುವುದಿಲ್ಲ. 

ಇ ಆಲಮಟ್ಟಿ "ಅಣೆಕಟ್ಟಿನ "ಎತ್ತರವನ್ನು | ಆಲವಮಟ್ಟ ಜರಾಕಯದ ನನ ಸಂಗ್ರಹಣೆಯನ್ನು ಆರ್‌.ಎ೮್‌39.0 
ಹೆಚ್ಚಿಸುವುದರಿಂದ ಮೀ. ನಿಂದ ಆರ್‌.ಎಲ್‌ 524.256 ಮೀ.ಗೆ ಎತ್ತರಿಸುವುದಾಗಿದ್ದು 
ಮುಳುಗಡೆಯಾಗುವ ಭೂಮಿಯನ್ನು | ಜಲಾಶಯದ ಹಿನ್ನೀರಿನಲ್ಲಿ ಸುಮಾರು 188 ಗ್ರಾಮಗಳಿಗೆ 
ಸ್ವಾಧೀನ ಪಡಿಸಿಕೊಳ್ಳಲಾಗಿದೆಯೆ; | ಸಂಬಂಧಿಸಿದಂತೆ ಜಮೀನುಗಳ ಭೂಸ್ಥಾಧೀನತೆ ಕೈಗೊಳ್ಳಬೇಕಾಗಿದ್ದು, 

| ವಿವರಗಳು ಈ ಕೆಳಗಿನಂತಿವೆ. 

ಈ ಆಲಮಟ್ಟಿ ಅಣೆಕಟ್ಟಿನ `ಎತ್ತರದಂದ ಈ ನ ವ್ರ 
ಮುಳುಗಡೆಯಾಗುವ ಊರು ಈ 
ಹಾಗೂ ಜಮೀನುಗಳ ವಿವರ ಸಾವ್‌ ಸವಾರ 35 
ಒದಗಿಸುವುದು: | ಮುಳುಗಡೆಯಾಗುವ ಜಮೀನು 

2 120 ಮುಳುಗಡೆ ಹೊಂದಳಿರುವ'ಗ್ರಾವಗ್‌ಗ ೫ 8,267 
ಬಾಗಲಕೋಟೆ ಪಟ್ಟಣ ಪುನರ್‌ ವಸತಿ ಕೇಂದ್ರ 
ನಿರ್ಮಾಣಕ್ಕಾಗಿ 
319 ಯೋಜನೆಗಳ ಡಾಪಷ್‌ನರ್ಮಾಣ) 837 
ಒಟ್ಟು 133867 | 
ಇದುವರೆಗೂ ಸುಮಾರು 76000 ಎಕರೆ ಜಮೀನು 
ಭೂಸ್ಥಾಧೀನತೆಗೆ 111) ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದ್ದು 
ಭೂಸ್ಥಾಧೀನತೆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡಿರುತ್ತದೆ. 17,631 
ಎಕರೆ ಜಮೀನು ಸ್ಪಾಧೀನತೆಗೆ ಐತೀರ್ಪು ಮಾಡಲಾಗಿದೆ. ಇನ್ನುಳಿದ 
ಭೂಸ್ಟಾಧೀನ ಪ್ರಿಯೆ ಮತ್ತು ಪುನರ್‌ವಸತಿ & ಪುನರ್‌ ನಿರ್ಮಾಣದ 
ಮಗಳನ್ನು ಹೊಸ ಭೂಸ್ಪಾಧೀನ ಕಾಯ್ದೆರನ್ನಯ ಜಾರಿಗೊಳಿಸಲು ಕ್ರಮ 
ಜರುಗಿಸಲಾಗುತ್ತಿದೆ. 
ಮುಳುಗಡೆ ಹೊಂದುವ 20 ಗ್ರಾಮಗಳ ಪುನರ್‌ ವಸತಿ ಮತ್ತು 
ಪುನರ್‌ ನಿರ್ಮಾಣದ ಪ್ರಸ್ತುತ ಹಂತದ ವಿವರಗಳನ್ನು ಅನುಬಂಧದಲ್ಲಿ 
ನೀಡಲಾಗಿದೆ. 
ಸಂಖ್ಯೆ: ಜಸಂಇ 39 ಡಬ್ಲೂ ಹಿಎಂ 2020 p> \ 
ವಾದ್‌ 


(ರಮೇಶ್‌ ಲ. ಜಾರಕಿಹೊಳಿ) 
ಜಲ ಸಂಪನ್ಮೂಲ ಸಚಿವರು 


